ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಳ್ಳಸಿಪ್ರನ್ನೆ ಸಂಖ್ಯೆ : 673 (695) 
" ಮಾನ್ಯ ಸದಸ್ಯರ ಹೆಸರು : ಶ್ರೀ. ಆರ್‌, ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ವಿಷಯ : ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಮೀಸಲಿಟ್ಟಿರುವ ಅಸುದಾನ ಕುರಿತು 
ಉತ್ತರಿಸುವ ದಿನಾಂಕ : 25.09.2020 
ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 
[; ] 
ಕ್‌ರಮ ಪ್ರಶ್ನೆ ಉತ್ತರ 
| ಸಂಖ್ಯೆ } 
ಆ) . | ಪ್ರವಾಸೋದ್ಯಮ ಅಭಿವೃದ್ಧಿಗೆ | ಪ್ರಸಕ್ತ ಸಾಲಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ರೂ. 275.85 ಕೋಟಿ 
ಸರ್ಕಾರ ಮೀಸಲಿಟ್ಟಿರುವ ಅನುದಾನ | ಅನುದಾನವನ್ನು ನಿಗಧಿಪಡಿಸಲಾಗಿದೆ. ಆೆಕ್ಕಶೀರ್ಷಿಕೆವಾರು ವಿಪರವನ್ನು 
ಎಷ್ಟು, ವಿವರ ನೀಡುವುದು; ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ, 
[ER 
ಆ) | ಮತ್ತು ದಾವಣಗೆರೆ | 2015-20ರ ಪ್ರವಾಸೋದ್ಯಮ ನೀತಿ ಅನ್ವಯ ಶಿವಮೊಗ್ಗ ಮತ್ತು 
ಜಿಲ್ಲೆಯ ಪ್ರವಾಸಿ ತಾಣಗಳ ವಿವರ | ದಾವಣಗೆರೆ ಜಿಲ್ಲೆಗಳಲ್ಲಿನ ಪ್ರವಾಸಿ ತಾಣಗಳ ವಿವರವನ್ನು ಅನುಬಂಧ.2 
| ನೀಡುವುದು; ರಲ್ಲಿ ಒದಗಿಸಿದೆ. 
ಇ) 2020-21ನೇ ಸಾಲಿನಲ್ಲಿ ಶಿವಮೊಗ್ಗ | ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಬಂದವಾಭಿ ವೆಚ್ಚಗಳ ಲೆಕ್ಕಶೀರ್ಷಿಕೆ ಅಡಿಯಲ್ಲಿ 
ಮತ್ತು ವಾವಣಿಗೆರೆ ಜಿಲ್ಲೆಯ [ರೂ.20.00 ಕೋಟಿ ಅನುದಾನ ಒದಗಿಸಿದ್ದು, ಮುಂದುವರೆದ 


ಪ್ರವಾಸಿತಾಣಗಳ ಅಭಿವೃದ್ಧಿಗೆ ಸರ್ಕಾರ ಕಾಮಗಾರಿಗಳಿಗೆ ಈ ಅನುದಾನವನ್ನು ವಿನಿಯೋಗಿಸಬೇಕಾಗಿದೆ. ಅದರಂತೆ, 
ತೆಗೆದುಕೊಂಡಿರುವ ಕ್ರಮಗಳ ವಿವರ | ಶಿವಮೊಗ್ಗ ಮತ್ತು ದಾವಣಗೆರೆ ಜಲ್ಲೆಯ ಪ್ರವಾಸಿ ತಾಣಗಳ 
ನೀಡುವುದು; | ಅಭಿವೃದ್ದಿಯ ಹೊಸ ಯೋಜನೆ / ಕಾಮಗಾರಿಗಳನ್ನು ಅನುದಾನದ 
ಲಭ್ಯತೆಗೆ ಅನುಗುಣವಾಗಿ ಕೈಗೆಪ್ತಿಕೊಳ್ಳುವ ಬಗ್ಗೆ ಪರಿಶೀಲಿಸಲಾಗುವುದು, 


ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಅಭಿವೃದ್ಧಿಗೆ ಪ್ರವಾಸೋದ್ಯಮ 


ಅಭಿವೃದ್ಧಿಗೆ ಸರ್ಕಾರ | ಇಲಾಖೆಯಿಂದ ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, 
ತೆಗೆದುಕೊಂಡಿರುವ ಕ್ರಮಗಳೇನು; | 1, 2018-19ನೇ ಸಾಲಿನಲ್ಲಿ ಜೋಗ್‌ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 
ವಿವರ ನೀಡುವುದು? ರೈನ್‌ ಶೆಲ್ಬರ್‌ ನಿರ್ಮಾಣ ಕಾಮಗಾರಿಯನ್ನು ರೂ, 80.00 ಲಕ್ಷಗಳ'] 


ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. 

2. 2018-19ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು, 
ಜೋಗ್‌ ಜಲಪಾತ ಪ್ರದೇಶದಲ್ಲಿ ಕುದಿಯುವ ನೀರಿನ ಘಟಕ ಸ್ಥಾಪನೆ 
(ಆರ್‌. ಓ.ಪ್ಲಾಂಟ್‌) ಹೈಟಿಕ್‌ ಶೌಚಾಲಯ, ಆಹಾರ ಮಳಿಗೆ 
ನಿರ್ಮಾಣ ಕಾಮಗಾರಿಯನ್ನು ರೂ. 230.00 ಲಕ್ಷಗಳ ಅಂದಾಜು 
ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಮೂಲಕ ಕೈಗೊಳ್ಳಲು 
ಸರ್ಕಾರ ಅನುಮೋದನೆ ನೀಡಿದೆ. 

3. 2018-19ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, 
ಜೋಗ್‌ ನಿರ್ವಹಣಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ ಎಡ 
ಮತ್ತು ಬಲಭಾಗಕ್ಕೆ ಇಂಟರ್‌ ಲಾಕ್‌ ಅಳವಡಿಸಿ ವಾಹನ 
ತಂಗುದಾಣಕ್ಕೆ ಅವಕಾಶ ಕಲ್ಪಿಸುವ ಕಾಮಗಾರಿ ರೂ. 157.93 
ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೆ.ಆರ್‌. ಐ.ಡಿಎಲ್‌,. ಸಂಸ್ಥೆ 


ಮೂಲಕ ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. 


ಅ 
ಹ 


] 


2೦18-198 ಸಾಲಿನಲ್ಲಿ ಜೋಗ್‌ ಫಾಲ್ಸ್‌ ಪ್ರವಾಸಿಗರಿಗೆ 
ಮಳೆಗಾಲವಲ್ಲಿ ಫಾಲ್‌ ವೀಕ್ಷಣೆಗೆ ರೈನ್‌ ಶೆಲ್ಬರ್‌ ಸಿವಿಲ್‌ ಕಾಮಗಾರಿ 
ರೂ. 14.30 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರ 
ಅನುಮೋದನೆ ನೀಡಿದೆ. | 
2018-19ನೆ ಸಾಲಿನಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ವಾಹನ 
ಪಾರ್ಕಿಂಗ್‌ ಕಾಮಗಾರಿಗೆ 2ನೇ ಹಂತದಲ್ಲಿ: ರೂ.' 119.00 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆ ಮೂಲಕ 
ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. 
2019-20ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, 
ಜೋಗ್‌ ಜಲಪಾತಕ್ಕೆ ದೀಪಾಲಂಕಾರ, ಟೆಂಟ್‌ ಹೌಸ್‌, ಲ್ಯಾಂಡ್‌ 
ಸ್ಕೇಪಿಂಗ್‌, ಸಾಹಸ ' ಕ್ರೀಡೆ ಇತ್ಯಾದಿ ಸೌಲಭ್ಯ ಒದಗಿಸುವ 
ಕಾಮಗಾರಿಗಳನ್ನು ರೂ. 1000.00 ಲಕ್ಷಗಳಲ್ಲಿ ಅಂದಾಜು 
ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. 

ಶಿವಮೊಗ್ಗ ಜಿಲ್ಲೆಯ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು 
ಪ್ರವಾಸಿ ತಾಣವನ್ನಾಗಿ ಮಾಡಲು ಪ್ರವಾಸಿಗರಿಗೆ ಅಗತ್ಯವಾಗಿರುವ 
ರೋಪ್‌ ವೇ, ಕೆಫೆಟೇರಿಯಾ, ಮಕ್ಕಳ ಉದ್ಯಾನವನ, 
ಅಂಪೀಧಿಯೇಟರ್‌, ವಾಹನ ನಿಲ್ದಾಣ, ಜಲಕ್ರೀಡೆ ಮತ್ತು 
ಉದ್ಯಾನವನ, ಮಳಿಗೆಗಳ ಸಮುಚ್ಛಯ, ವೀಕ್ಷಣಾ ಗೋಪುರ, 
ಗಜೀಬೋ, ಹೈಮಾಸ್ಕ್‌ ಲೈಟಿಂಗ್‌, ಸಂಪರ್ಕ ರಸ್ತೆಗಳು, ಕುಡಿಯುವ 
ನೀರಿನ ಸೌಲಭ್ಯ ಇತ್ಯಾದಿ ಪ್ರವಾಸಿ ಸೌಲಭ್ಯಗಳ ಕಾಮಗಾರಿಗಳನ್ನು 
ರೂ.120.00 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕೆ.ಟಿ.ಟಿ.ಪಿ ಕಾಯ್ದೆ 
ಮತ್ತು ನಿಯಮಗಳನ್ನು ಪಾಲಿಸಿ, ಕರ್ನಾಟಕ ವಿದ್ಯುತ ನಿಗಮ 
ನಿಯಮಿತ, ಬೆಂಗಳೂರು ರವರ ಮೂಲಕ ಅನುಷ್ಠಾನಗೊಳಿಸಲು 


ಸಕ್ಕಾರದ ತಾತ್ವಿಕ ಅನುಮೋದನೆ ನೀಡಲಾಗಿದೆ. 


ಸಂಖ್ಯೆ: ಟಿಓಆರ್‌ 189 ಟಡಿವಿ 2020. 


2 
ಖೆ 
(ಸಿ.ಬಿ. ರವಿ) 
ಪುವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


~3- 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 673 (695) 


ಅಮುಬಂಧ-1 


3452-5452-Tourism Budget Grant 2020-21 (Rs in Crores) 


ಖು sro ನಿ | ಟರ 
NS LT 7.04 5,04 
‘2 1 3452-80-001-0-04 “Salary & other expd 5.74 574 
3452-80-104-0-01 Salary & other. expd 2.22 2.22 
3452-80-1 04-0-01 051 ಧಗ Eanes 72.00 72. 00 
3 |13452-80- 104- 0-01-059- Other Eanes § k 23.00 oo 23.00 
3452-80- 104- 0-01-422- ScSP 3.00 } 3.00 
345280408-001425T5P | 200) 20 


3452-80- 104-0-04-106 Subsidies 


3452-Revenue Total 


5452-01-101-0-05-132-Capital Outaly KTVG 
5452-01-800-0-10-436-NABARD ROAD WORKS 


| 5452-01-800-0-14. 132- ~Capital Expenses y 20] 20.00 

| 5452-01-800-0-16-059-Other Expenses Miysuru Haal | 500 
i; 

B 5452-Capital Total 152.85 

A+B =TOTAL 275.85 


ಕ್ರ 


ಸಂ 


ಜಿಲ್ಲೆ ಹೆಸರು 


ಶಿವಮೊಗ್ಗ 


ದಾವಣಗೆರೆ 


4 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 673 (695)ಕೆ, 


ಅಮುಬಂಧ-2 
ತಾಲ್ಲೂಕು ಸಿ 
ಹೆಸರು | ಗುರುತಿಸಿರುವ ಪ್ರವಾಸಿ ತಾಣಗಳು 
ಭದ್ರಾವತಿ ಭದ್ರಾವತಿ, ಭದ್ರ ಆಣೆಕಟ್ಟು 
ಹೊಸನಗರ ನಗರ, ಹುಮಾ, ಕೊಡಚಾದ್ರಿ 
ಸಾಗರ ಇವಿ ಹೋಗ್‌ ಎಂಬಂತ, ವಡವಿ ಕೆಳದಿ. 
ಶಿಕಾರಿಪುರ | ತೊಗರೆ, ಉಡುತಡಿ: ಬಳ್ಳಿಗಾವಿ. oo 
ರ್‌ ತ್ಯಾವರೆಕೊಪ್ಪ ಇಂಪದಾಷು. 'ಸಕ್ಕರೆಬೈಲ ಆನೆ ಶಿಬಿರ, 
ಶಿವಮೊಗ 
ನ್‌ | ಗಾಜನೂರು ಆಣೆಕಟ್ಟು, ಕೊಡ್ಲಿ, ಗಾಜನೂರು. 
ಸೊರಬ ಚಂದ್ರಗುತ್ತಿ, ಸೊರಬ, ಗುಡವಿ ಪಕ್ಸಿಧಾಮ. 
SS § 'ತೀರ್ಥಹಳಿ 
ತೀರ್ಥಹಳ್ಳಿ "| ಕವಲೇದುರ್ಗ, ಆಗುಂಬೆ, ಮಂಡಗದ್ದೆ ಪಕ್ಸಿಧಾಮ, 
ಕುಂದಾದ್ರಿ, ಮಾರೀಚ ಮೃಗವಧೆ, ಅಂಬುತೀರ್ಥ 
ಚೆನ್ನಗಿರಿ ಶಾಂತಿಸಾಗರ 
' ದಾವಣಗೆರೆ | ಕೊಂಡಜ್ಜಿ ಕೆರೆ 
ಹರಿಹರ | ಹರಿಹರ, ಹ ಹರಿಹರೇಶ್ವರ. ದೇವಸ್ಥಾನ | 
ಹೊನಾಳಿ ಸಂತೆಬೆನ್ನೂರು ಪುಷ್ಕರಣಿ / ಉಚ್ಚಂಗಿ ದುರ್ಗ, 
4 ತೀರ್ಥಮೇಶ್ವರ, 


: ಕುಪ್ಪಳ್ಳಿ ಕುವೆಂಪು ವಸುಸಂಗ್ರಹಾಲಯ, 
೪ ಬು ಸೆಂದ್ರ 


ANS 


